ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಖಾಸಗಿ ಶಾಲೆಗಳ ಶುಲ್ಮ ಪಾವತಿ ಕುರಿತು 
ಶ್ರೀ ಹೆಚ್‌.ಎಂ. ರಮೇಶ ಗೌಡ(ವಿಧಾನ ಸಭೆಯಿಂದ ಚುನಾಯಿತರಾದವರು) :- 


839 (876) ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಪ್ರಸ್ತುತ ಹೊರಡಿಸಿರುವ ಹೊಸ ಅಧಿಸೂಚನೆಯಂತೆ ಪೋಷಕರು ಈ ಶೈಕ್ಷಣಿಕ ವರ್ಷದ ಪೂರ್ತಿ ಶುಲ್ಕ 
ಭರಿಸಬೇಕಿದ್ದು, ಇದು ಪೋಷಕರಿಗೆ ಹೊರೆಯಾಗುತಿರುವುದು ಸರ್ಕಾರದ ಗಮನಕೆೆ ಬಂದಿದೆಯೇ; 


(ಆ) ಈಗಾಗಲೇ ಖಾಸಗಿ ಶಾಲೆಗಳು ಆನ್‌ಲೈನ್‌ ಬೋದನೆಗೆ ಪ್ರತ್ಯೇಕ ಶುಲ್ಲ ಪಡೆದುಕೂಂಡಿ ರುವುದನ್ನು 
ಸರ್ಕಾರ ಗಮನಿಸಿದೆಯೇ; ಗಮನಿಸಿದ್ದಲ್ಲಿ, ಈ ನೂತನ ಶುಲ್ಕದಲ್ಲಿ ಆನ್‌ಲೈನ್‌ ಶುಲ್ಕ ಸೇರಿರುತದೆಯೇ; 
(ವಿವರ ನೀಡುವುದು) 


(ಇ) ಸರ್ಕಾರ ನಿಗದಿಪಡಿಸಿರುವ ಶುಲ್ಕ ಪದ್ದತಿಯನ್ನು ಎಲ್ಲಾ ಖಾಸಗಿ ಶಾಲೆಗಳು ಅನುಸರಿಸಲು ಕ್ರಮ 
ಕೈಗೊಳ್ಳಲಾಗುವುದೇ; ಖಾಸಗಿ ಶಾಲೆಗಳ ಏಕರೂಪ ಶುಲ್ಮ ನೀತಿಯ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 


(ಈ) ಅಧಿಕೃತವಾಗಿ ಅನುಮತಿಯನ್ನು ಪಡೆಯದ ಖಾಸಗಿ ಟ್ಯೂಷನ್‌ ಕೇಂದ್ರಗಳು ಮನಸೋ ಇಜ್ಮೆ ಶುಲ್ಕ 
ಪಡೆದು ಪೋಷಕರಿಗೆ ಹೊರೆಯಾಗುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ 
ಶುರಿತು ಯಾವ ಕ್ರಮ ಕೈಗೊಳ್ಳಲಾಗುತ್ತದೆ? 


